ಕರ್ನಾಟಿಕ ಸರ್ಕಾರ 


ಕರ್ನಾಟಕ ವಿಧಾನ ಪರಿಪತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ UT | 836 
ಮಾನ್ಯ ಸದಸ್ಯರಹೆಸರು I : 1 ಶ್ರೀ ಎಸ್‌.ವಿ. ಸಂಕನೂರ, 

ಮ \ (ಪದವೀಧರರ ಕ್ಲೇತು). 

ಉತ್ತರಿಸುವ ಸಚಿವರು (ES ಮಾನ್ಯ ಉನ್ನತ ಶಿಕ್ಷಣ ಸಚಿವರು | 
ಉತ್ತರಿಸಬೇಕಾದ ದಿನಾಂಕ - 20.12.2021 
ಕ್ರಮ. ಪ್ರಶ್ನೆ ಉತ್ತರ 
ಸಂಖ್ಯೆ. 

1 ಪುಸ್ಸುತ ಕರ್ನಾಟಕ ಚಿತ್ರಕಲಾ | ಕರ್ನಾಟಿಕ ಚಿತ್ರಕಲಾ ಪರಿಪತಿನ ಅಧ್ಯಕ್ಷರು 
ಪರಿಪತ್ತಿನ್ನ ಅಧ್ಯಕ್ಷರು ಹಾಗೂ | ಹಾಗೂ ಸದಸ್ಯರ ಅಧಿಕಾರಾವಧಿ 3 
ಸದಸ್ಯರ ಅಧಿಕಾರ ಅವಧಿ ಎಷ್ಟು; ವರ್ಪಗಳದ್ಮಾಗಿರುತದೆ. 
ಪ್ರಸ್ತುತ ಅಧಿಕಾರವಧಿ 


ಮುಕ್ತಾಯವಾಗುವುದು ಯಾವಾಗ; 


ಪ್ರಸ್ತುತ ಸದರಿಯವರ ಅಧಿಕಾರಾವಧಿ 16ನೇ 
ಜೂನ್‌-2022ಕೆ, ಮುಕ್ತಾಯವಾಗುತ್ತದೆ. 


ಚಿತ್ರಕಲಾ ಪರಿಪತ್ತಿನ ಅಧ್ಯಕ್ಷರ 
ಹಾಗೂ ಇತರೆ ಪದಾಧಿಕಾರಿಗಳ 
ಚುನಾವಣೆ ನಡೆಯುವುದು ಯಾವಾಗ 
ಹಾಗೂ ಈ ಚುನಾವಣೆಗೆ 
ಮತದಾರರನ್ನು ನೋಂದಾಯಿಸುವ 
ಪ್ರಕಶಿಯೆ ಬಗ್ಗೆ ಮಾಹಿತಿ ನೀಡುವುದು; 


ಪ್ರಸ್ತುತ ಅಧಿಕಾರಾವಧಿ 16ನೇ ಜೂನ್‌- 
2022ಕ್ಕೆ ಕೊನೆಗೊಳಳಿದ್ದು, ತದ ನಂತರದಲ್ಲಿ 
ಚುನಾವಣಾ ಪ್ರಕ್ರಿಯೆನ್ನು ಉಪನಿಬಂಧಕರು 
ಹಾಗೂ ಸಂಘಗಳ ಜಿಲ್ಲಾ ಸಹಕಾರ 
ಸಂಘಗಳ 
ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುತ್ತಾರೆ. 
ಕರ್ನಾಟಿಕ ಜಿತಕಲಾ ಪರಿಪತ್ತಿನ ಹಾಲಿ 
ನೋಂದಾಯಿತ ಸದಸ್ಯರು 
ಮತದಾರಾಗಿರುತ್ತಾರೆ ಹಾಗೂ ಮತದಾನದ 
ಹಕ್ಕು ಹೊಂದಿರುತ್ತಾರೆ. 


ನೋಂದಣಾಧಿಕಾರಿಯವರು, 


3 ಚಿತ್ರಕಲಾ ಪರಿಪತ್ತಿನ ಅಧ್ಯಕ್ಷರಿಗೆ 
ಸಿಗುವ ಸಂಬಳ, ಭತ್ಯೆ ಹಾಗೂ 
ಇನ್ನಿತರ ಸೌಲಭ್ಯಗಳ ಬಗ್ಗೆ 


ಸಂಪೂರ್ಣ ಮಾಹಿತಿ ನೀಡುವುದು; 


ಕರ್ನಾಟಕ ಚಿತ್ರಕಲಾ ಪರಿಪತ್ತಿನ ಅಧ್ಯಕ್ಷರ 
ಹುದ್ದೆಯು ಗೌರವಾನ್ವಿತ ಸೇವೆಯಾಗಿರುತ್ತ ದೆ. 
ಸಂಬಳ ಮತ್ತು ಇತರೆ ಸೌಲಭ್ಯಗಳು 
ಇರುವುದಿಲ್ಲ. ಎಲ್ಲಾ ಸದಸ್ಯರಿಗೆ ನೀಡುವಂತೆ 
ಅಧ್ಯಕ್ಷರಿಗೂ ಸಹ ಮಾಸಿಕ ಪ್ರಯಾಣ ಭತ್ಯೆ 
ರೂ. 1000/-ಗಳನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ. ಆದರೆ ಹಾಲಿ ಅಧ್ಯಕ್ಷರು 
ಯಾವುದೇ ಭತ್ಯೆಯನ್ನು 


3 


ವಶ್ರಿ೬ 


ಳೆದ 2 ವರ್ಷಗಳಲ್ಲಿ ಕರ್ನಾಟಿಕ | ರಾಜ್ಯ ಸರ್ಕಾರವು 2018-19 ಮತ್ತು 2019- 
ಚಿತ್ರಕಲಾ ಪತಿಪತ್ತಿಗೆ ನೀಡಿದ 2೦ನೇ ಸಾಲಿನಲ್ಲಿ, ಸಿಬ್ಬಂದಿಗಳ 
ಅಮುದಾನವೆಮ್ಟು; (ಸಂಪೂರ್ಣ | ವೇತನಾನುದಾನ, ಚಿತ್ರಸಂತೆ ಕಾರ್ಯಕು್ರಮಕ, 
ವಿವರವನ್ನು ನೀಡುವುದು) ವೀಡಿರುವ ಅನುದಾನ ವಿವರಗಳು ಈ 
ಕೆಳಕಂಡಂತಿದೆ. 


ಸಂಖ್ಯೆ:ಇಡಿ/ 351 /ಯುಆರ್‌ಸಿ/2021 


(ಡಾ| ಅಶ್ವತ್‌ ನಾರಾಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ವಿಜ್ನಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ದಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು. 


